ಕರ್ನಾಟಿಕ ವಿಧಾನ ಪರಿಷತ್‌ 


ಮಾನ್ಯ ಸದಸ್ಯರ ಹೆಸರು 


: [ಶ್ರೀ ಶ್ರೀಕಂಠೇಗೌಡ (ಪದವೀದರರ ಕ್ಲೇತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: 


279 


ಉತ್ತರಿಸಬೇಕಾದ ದಿನಾಂಕ 


: [09.12.2020 


ಉತ್ತರಿಸಬೇಕಾದ ಸಚಿವರು 


[: | ವಸತಿ ಸಚಿವರು 


(MO 
ಕ್ರ.ಸಂ 


ಪ್ರಶ್ನೆ 


ಉತ್ತರ 


(ಅ) 


ಕಳೆದ ಮೂರು 
ವರ್ಷಗಳಲ್ಲಿ ವಿವಿಧ ವಸತಿ 
ಯೋಜನೆಗಳಲ್ಲಿ 
ಮಂಜೂರಾದ 

ಸಂಖ್ಯೆ ಎಷ್ಟು; ಅರ್ಹ 
ಫಲಾನುಭವಿಗಳ ಸಂಖ್ಯೆ 
ಎಷ್ಟು ; (ಯೋಜನೆ ವಾರು 
ಫಲಾಮುಭವಿಗಳ ಹೆಸರು 
ವಾರು ವಿವರ ನೀಡುವುದು) 


ಮನೆಗಳ 


| ಕಳೆದ ಮೂರು ವರ್ಷಗಳಲ್ಲಿ ಅಂದರೆ 2017-18 ರಿಂದ 
2019-20 ರವರೆಗೆ ವಿವಿಧ ವಸತಿ ಯೋಜನೆಗಳಡಿಯಲ್ಲಿ 
ರಾಜ್ಯಾದ್ಯಂತ 729705 ಅರ್ಹ ಫಲಾನುಭವಿಗಳು 
ಆಯ್ಕೆಯಾಗಿದ್ದು, ಸದರಿಯವರಿಗೆ ಮನೆಗಳು 
ಮಂಜೂರಾಗಿರುತ್ತವೆ. ಮಂಜೂರಾದ ಮನೆಗಳಲ್ಲಿ 283575 
ಮನೆಗಳು ಪೂರ್ಣಗೊಂಡಿದ್ದು, 257955 ಮನೆಗಳು ವಿವಿಧ 
ಹಂತದ ಪ್ರಗತಿಯಲ್ಲಿರುತ್ತವೆ. ಯೋಜನಾವಾರು, 
ಫಲಾನುಭವಿವಾರು ವಿವರವನ್ನು ಅನುಬಂಧ '೪ ರಲ್ಲಿ 
ಲಗತ್ತಿಸಿದೆ. 


(ಆ) 


ಇದರಲ್ಲಿ ಪೂರ್ಣಗೊಂಡ 


"ಮನೆಗಳೆಷ್ಟು ; 


ಅಪೂರ್ಣಗೊಂಡ 
ಮನೆಗಳೆಷ್ಟು 
ನೀಡುವುದು) 


(ವಿವರ 


1 


(ಇ) 


ಕಾಮಗಾರಿ 
ಪೂರ್ಣಗೊಂಡಿದ್ದರೂ . 
ಕಳೆದ 8 (ಬ೦ಟಿ) 
ತಿಂಗಳಿಂದ 


| ಫಲಾನುಭವಿಗಳಿಗೆ 


ಅನುದಾನ - 
ಬಿಡುಗಡೆಯಾಗದಿರುವುದ. 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಪ್ರದೇಶಗಳಲ್ಲಿ ರಾಜೀವ್‌ ಗಾಂಧಿ ವಸತಿ ನಿಗಮವು 
ಅನುಷ್ಠಾನಗೊಳಿಸುತ್ತಿದೆ. ಪಸತಿ ಯೋಜನೆಗಳಡಿ 
ಫಲಾನುಭವಿಗಳು ನಿರ್ಮಿಸಿಕೊಂಡಿರುವ ಮನೆಗಳನ್ನು 
ನಿಗಮವು ಅಭಿವೃದ್ಧಿ ಪಡಿಸಿರುವ “ಇಂದಿರಾ ಮನೆ" ಆ್ಯಪ್‌ 
ಮೂಲಕ ಜಿ.ಪಿ.ಎಸ್‌ ಆಧಾರಿತ ಛಾಯಚಿತ್ರಗಳನ್ನು 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ/ನಗರ ಸ್ಥಳೀಯ ಸಂಸ್ಥೆಗಳ 
ಅಧಿಕಾರಿಗಳು ಫಲಾನುಭವಿಯಿಂದ ಪಡೆದು ಪಂಚಾಯತಿ 
ಅಬಿವೃದ್ದಿ ಅಧಿಕಾರಿ/ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ 


ಈ) 


ಹಾಗಿದ್ಮಲ್ಲಿ, ಶೀಘ್ರವಾಗಿ 
ಅನುದಾನವನ್ನು ಬಿಡುಗಡೆ 
ಮಾಡಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು ? 


ದೃಢೀಕರಣದ ಆಧಾರದ ಮೇಲೆ ಫಲಾನುಭವಿಗಳ ಆಧಾರ್‌ 
ಆಧಾರಿತ ಬ್ಯಾಂಕ್‌ ಖಾತೆಗೆ ಅನುದಾನವನ್ನು ನೇರವಾಗಿ 
ಬಿಡುಗಡೆಗೊಳಿಸಬಲಾಗುತ್ತಿತ್ತು. 


ಈ ನಡುವೆ ರಾಜ್ಯದ ವಿವಿಧ ಕಡೆಗಳಲ್ಲಿ ವಿವಿಧ ವಸತಿ 
ಯೋಜನೆಗಳಡಿ ಆಯ್ಕೆಯಾದ ಫಲಾನುಭವಿಗಳು ಮನೆಗಳನ್ನು 
ನಿರ್ಮಿಸದೇ ಹಣ ಪಡೆದಿರುವ ಬಗ್ಗೆ ಬಂದಂತಹ ದೂರು 
ಹಿನ್ನಲೆಯಲ್ಲಿ ಅನುಬಾನ ದುರ್ಬಳಕೆಯನ್ನು ತಡೆಹಿಡಿಯುವ 
ಉದ್ದೇಶದಿಂದ ಹಾಗೂ ಸಾರ್ವಜನಿಕ ಹಣ ಪೋಲಾಗದಂತೆ 
ತಪ್ಪಿಸಲು ಸರ್ಕಾರವು ದಿನಾಂಕ: 16.11.2019 ರಂದು ಆದೇಶ 
ಹೊರಡಿಸಿ ಈಗಾಗಲೇ ಪ್ರಗತಿಯಲ್ಲಿರುವ ಹಾಗೂ ಅನುದಾನ 
ಬಿಡುಗಡೆಗೆ ಬೇಡಿಕೆ ಇರುವ ಮನೆಗಳನ್ನು 6ಂಂ ಆಧಾರಿತ gil 
App ಮೂಲಕ ಪರಿಶೀಲಿಸಲು ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾ 
ಪಂಚಾಯ್ದಿಯ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಯವರ 
ಅಧ್ಯಕ್ಷತೆಯಲ್ಲಿ ಹಾಗೂ _ ನಗರ  ಮಪ್ರದೇಶದಲ್ಲಿ 


ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಮಿತಿ 
ರಚಿಸಲಾಗಿರುತ್ತದೆ. 


ಅದರಂತೆ ಸದರಿ ಸಮಿತಿಯು 341 ಲಕ್ಷ ಮನೆಗಳ ಪೈಕ 
294383 ಮನೆಗಳನ್ನು ೪)! Aಸಂ್ಭಧ ಮೂಲಕ ಜಿ.ಪಿ.ಎಸ್‌ ಗೆ 
ಅಳವಡಿಸಲಾಗಿದ್ದು, ಡಿಸಿ/ಸಿಇಒ ಹಂತದಲ್ಲಿ 239,237 
ಫಲಾನುಭವಿಗಳ ವಿವರಗಳನ್ನು ಅನುಮೋದಿಸ 'ಲಾಗಿರುತ್ತದೆ. 
ಅನುಷ್ಕಾನಾಧಿಕಾರಿಗಳು ಪರಿಶೀಲನೆಯ ಸಮಯದಲ್ಲಿ ವಿವಿಧ 
ಕಾರಣಗಳಿಂದ ವಿವಿಧ ಲಾಗಿನ್‌ ಗಳಲ್ಲಿ ಬಾಕಿ ಇರುವ ಒಟ್ಟು 
7130 | ಫಲಾನುಭವಿಗಳನ್ನು ಜಿಲ್ಲಾ ಮಟ್ಟಿದ 
ಅನುಷ್ಠಾನಾಧಿಕಾರಿಗಳು ಮತ್ತೊಮ್ಮೆ ಪರಿಶೀಲಿಸಿ ದೃಢೀಕರಿಸಿದ 
ದಾಖಲೆಗಳೊಂದಿಗೆ ವರದಿಯನ್ನು ನಿಗಮಕ್ಕೆ ಸಲ್ಲಿಸಿದ ಕೂಡಲೇ 
ಅದನ್ನು ಪರಿಶೀಲಿಸಿ ಶೀಘ್ರವಾಗಿ ಅನುದಾಸ ಬಿಡುಗಡೆಗೆ ಸೂಕ್ತ 
ಕ್ರಮ ಕೈಗೊಳ್ಳಲಾಗುವುದು. k ಸ 


ಜಿಲ್ಲಾಧಿಕಾರಿಗಳು/ಮುಖ್ಯ ಕಾರ್ಯ ವನಿರ್ವಾಹಣಾಧಿಕಾರಿ 
ಗಳ ಹಂತದಲ್ಲಿ ಅನುಮೋದಿಸಿರುವ ಒಟ್ಟು 239,237 
ಫಲಾನುಭವಿಗಳ 'ಪೈಕಿ 2,06,582 ಫಲಾನುಭವಿಗಳಿಗೆ “ವಿಜಿಲ್‌- 
ಆ್ಯಪ್‌" Ng ಸp್ಭ) ಮುಖಾಂತರ ಪರಿಶೀಲಿಸಿ ಅರ್ಹಗೊಂಡ 
ಫಲಾನುಭವಿಗಳಿಗೆ ಅವರ ಬ್ಯಾಂಕ್‌ ಖಾತೆಗೆ ನೇರವಾಗಿ ರೂ. 
112193 ಕೋಟಿಗಳನ್ನು ಬಿಡುಗಡ ಮಾಡಲಾಗಿದೆ: ಇನುೂಳಿದ 
ಫಲಾನುಭವಿಗಳ ಪರಿಶೀಲನಾ ಕಾರ್ಯ ಪ್ರಗತಿಯಲ್ಲಿದ್ದು, 
ತ್ವರಿತವಾಗಿ ಅನುದಾನ ಬಿಡುಗಡೆಗೆ ಎಲ್ಲಾ ರೀತಿಯ 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಸಂ೦:ವಇ 407 ಹೆಜ್‌ಎಎಂ 2020 


ಸಾಮು ಸ್ಲ 
(ವಿ. ಸೋಮಣ) 
ವಸತಿ ಸಚಿವರು 


[eS 


